ಕರ್ನಾಟಕ ವಿಧಾನ ಪರಿಷತು 


. ಮಾಲೀಕರಿಗೆ 


ಡೈನಾಮೇಟ್‌ ಸಿಡಿಸಿದ ಪರಿಣಾಮ 


ಹಾನಿಗೊಳಗಾದ : ಮನೆಗಳೆಷ್ಟು 
ಹಾನಿಗೊಳಗಾದ ಮನೆಗಳ 
ಪರಿಹಾರ 


6 
1. ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :19 (82) 
2. ಸದಸ್ಯರ ಹೆಸರು ಬ : ಶ್ರೀ ಎಂ.ಎ.ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
3. ಉತ್ತರಿಸಬೇಕಾದ ದಿನಾಂಕ : 09.07.2018. - 
4. ಉತ್ತರಿಸುವ ಸಚಿವರು : ಜಲಸಂಪನ್ಮೂಲ ಸಚಿವರು 
ಕಸಂ. ; ಪ್ರಶ್ನೆಗಳು ತ 
ಅ) ಎತ್ತಿನಹೊಳೆ ಹಾಗ ಖತ್ತಿಲಹೊಳ ಸಮಗ ಸನ ಧದ ಭ್ರ 
ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು | ಹಂತದ ಬತ ಕಾಮಗಾರಿಗಳಿಗೆ (lift component) 19163. ಜೆ 
ಎಕರೆ ಜಮೀನುಗಳನ್ನು | (448 ಎ 32.5 ಗು)ಖಾಸಗಿ ಜಮೀನು, 3689 ಹೆ. (91 ಎ 03 ಗು) 
ಸರ್ಕಾರವು. ಸ್ಥಾಧೀನಕ್ಕೆ ಪಡೆದಿದೆ; | ಸರ್ಕಾರಿ ಜಮೀನು, 13.93 ಹೆ. 45 ಎ 02 ಗು) ಅರಣ್ಯ ಭೂಮಿ ಹೀಗೆ 
ಈ ಯೋಜನೆಗಾಗಿ ಜಮೀನು ಟ್ಟು - 232.45 ಹೆ. (574 ಎ 37.50 ಗು) ಜಮೀನು ಅಗತ್ಯವಿದ್ದು ಈ ಪೈಕಿ 
ಕಳೆದುಕೊಂಡವರಿಗೆ ಸರ್ಕಾರವು ಇದುವರೆಗೂ ಖಾಸಗಿ" 'ಜಮೀನಿನಲ್ಲಿ 41ಎ-09ಗುಂಟೆ ಜಮೀನನ್ನು ಸ್ವಾಧೀನ 
ನಿಗದಿಪಡಿಸಿರುವ' ಪರಿಹಾರದ | ಪಡಿಸಿಕೊಂಡಿದ್ದ, ಈವರೆಗೆ ನೀಡಲಾದ ಪರಿಹಾರದ ಮೊತ್ತವು 
ಮೊತ್ತವೆಷ್ಟು; (ಸಂಪೂರ್ಣ ವಿವರ | ರ್ರೂ.17,45,61,735.20/- ಗಳಾಗಿರುತ್ತದೆ. 
ನೀಡುವುದು) ಸದರಿ ಯೋಜನೆಯ ಮೊದಲನೇ ಹಂತದ ಏತ ಕಾಮಗಾರಿಗಳಿಗೆ 
ಅಗತ್ಯವಿರುವ ಖಾಸಗಿ ಜಮೀನನ್ನು ನೇರ ಖರೀದಿ ಮೂಲಕ ಪಡೆಯಲು 
ರಚಿಸಿದ ಹಾಸನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ದರ ನಿರ್ಧರಣಾ ಸಲಹಾ 
ಸಮಿತಿಯು ದಿನಾಂಕ: 10.10.2017 ರಂದು ನಡೆದ ಸಭೆಯಲ್ಲಿ ಈ ಕೆಳಗಿನಂತೆ 
ಏಕರೂಪ ದರವನ್ನು ನಿಗಧಿ ಪಡಿಸಿ ಅನುಮೋದನೆ ನೀಡಿರುತ್ತದೆ." 

ಜಿಲ್ಲೆ ಹಾಸನ \ 

ಖ್‌ ಭೂಮಿಯ।| ನಿಗದಿಯಾದ ಬ 

_ | ತರಹೆ | ದರ (ಎಕರೆಗೆ) 

T se 384657 [ತೋಟಗಾರಕಾ  ಚಕಗ್‌ಗ ಪ್ರತ್ಯೇಣ 
ಮೌಲ್ಯಮಾಪನವನ್ನು ತೋಟಗಾರಿಕಾ 
ಇಲಾಖೆಯಿಂದ ಪಡೆದುಕೊಂಡು ಆ 
ಮೌಲ್ಯಕ್ಕೆ ಶೇ. 100% ಸೋಲೆಷಿಯಂ 
ಸೇರಿಸಿ ಬೆಳೆ ಪರಿಹಾರ ಪಾವತಿಸುವುದು. 

2 ಖುಷ್ಟಿ 22,28,572 — 

ತರಿ 24,39,024 i — 

4 ಬಾಗಾಯ್ತು | 24,39,024 | ತೋಟಗಾರಿಕಾ” ಬೆಳೆಗಿಗೆ ಪತ್ಯೇಕ 
ಮೌಲ್ಯಮಾಪನವನ್ನು ತೋಟಗಾರಿಕಾ 
ಇಲಾಖೆಯಿಂದ ಪಡೆದುಕೊಂಡು `ಆ. 
ಮೌಲ್ಯಕ್ಕೆ ಶೇ. 100% ಸೋಲೆಷಿಯಂ 

ಸೇರಿಸಿ ಬೆಳೆ ಪರಿಹಾರ ಪಾವತಿಸುವುದು. 

5 "ಪರಿವರ್ತಿತ | 2000 — ' 

ಭೂಮಿ [ಚ.ಮೀ ಸಂ , | 
ಆ) 1 ಎತ್ತಿನಹೊಳೆ ಯೋಜನೆಗಾಗಿ ಎತ್ತಿನಹೊಳೆ ಸಮಗ ಕುಡಿಯುವ ನೀರಿನ`ಯೋಜನೆಯ'`ಪ್ಯಾಕೇಜ್‌-4ರ 
ಹೆಗ್ಗದ್ದೆ ್ಥ ಬಳಿಯ ಕಾಮಗಾರಿಗಳು ' ಮಾರನಹಳ್ಳಿ ಗ್ರಾಮದಲ್ಲಿ ಬರುತ್ತಿದ್ದು ಇದರಡಿಯಲ್ಲಿ 
ಮಾರನಹಳ್ಳಿಯಲ್ಲಿ ಚೆಕ್‌ಡ್ಕಾಂ | ವಿಯರ್‌-2 ಮತ್ತು ಸುರಂಗ ಕೊರೆಯುವ ಕಾಮಗಾರಿಗಳನ್ನು ನಿರ್ವಹಿಸುತ್ತಿರುವ 
ನಿರ್ಮಾಣ, ಮಾಡಲು ಸಮಯದಲ್ಲಿ ಸ್ಫೋಟಕವನ್ನು ಬಳ ಳಸಲಾಗುತ್ತಿರುವುದರಿಂದ ಸದರಿ ಗ್ರಾಮದಲ್ಲಿ 19 


ಮನೆಗಳಿಗೆ ' ತೊಂದರೆಯಾಗಿರುತದೆ ಎಂದು ತಿಳಿಸಿ 
ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 
ಸದರಿ ಬ್ಲಾಸ್ತಿಂಗ್‌ನಿಂದ ಕಂಪನ ಉಂಟಾಗಿದ್ದರ ಸಂಪೂರ್ಣ ಮಾಜಿತಿ 


ಹಾಗೂ ಮನೆಗಳು ಬಿರುಕು ಬಿಟ್ಟಿರುವ ಕುರಿತು ಪ್ರೊ ವಿ.ಆರ್‌ ಶಾಸ್ತ್ರ NITK, 


ಗ್ರಾಮಸ್ಥರು ಪರಿಹಾರ 


ಮ್ರೂ. 


ಪಕ್ನೆಗಳು 


{at 
NBL 
FS 


ಉತ್ತರಗಳು [ ) [3 


ವಿವರ ನೀಡುವುದು; 


ನೀಡಲಾಗಿಡೆಯೇ ಪರಿಹಾರ 


‘Suratkal ಹಾಗೂ ಅವರ ಸಹೋದ್ಯೋಗಿಗಳು ಸ್ಥಳ ಪರಿವೀಕ್ಷಣೆ ನಡೆಸಿ 
ನೀಡಿದ್ದಲ್ಲಿ, ಅದರ ಸಂಪೂರ್ಣ 


£1 
i ಸಲ್ಲಿಸಿರುತ್ತಾರೆ. - ಸದರಿ ವರದಿಯ ಅನುಸಾರ ಕೇವಲ 4 ಮನೆಗಳಿಗೆ ಮಾತ್ರ 


"ಕೆಳಗಿನಂತೆ ಶಿಫಾರಸು ಸು ಮಾಡಿರುತ್ತಾರೆ. 


ಕಂಪನದ ವಿಸ್ಟ ವರದಿ, ಬ್ಲಾಸ್ತಿಂಗ್‌ನ ವಿಧಾನ, ಕಂಪನದ ಮಾಪಕವನ್ನು ಅಳತೆ 
ಮಾಡಿ ಸಂಪೂರ್ಣ ದತ್ತಾಂಶಗಳನ್ನು ಪರಿಶೀಲಿಸಿ ವಿ 


ಕಂಪನ ತಗಲಿರುತ್ತದೆ ಎಂದು, ಆ 4 ಮನೆಗಳಿಗೆ ಪರಿಹಾರ ವಿತರಿಸಲು | 


ವಪ್ಪ ಪೂಜಾರಿಯವರ ಮನೆಗೆ ಬರುಕು! 

ಕಂಪನದಿಂದಲೇ ಎಂದು ದೃಢಪಡಿಸಿ 
ಈ ಮನೆಗೆ ಸೂಕ್ತ: ಪರಿಹಾರ ನೀಡ ಬಹುದಾಗಿರುತ್ತದೆಂದು ತಿಳಿಸಿರುತ್ತಾರೆ. 

»> ಇದಲ್ಲದೇ ಶ್ರೀಮತಿ ಲಲಿತರಾಜು ಪೂಜಾರಿ ಹಾಗೂ: ಶ್ರೀಮತಿ ಸರಸ್ಪತಿ 
ರಾಘವ ಪೂಜಾರಿ ರವರ ಮನೆಯ ಸಣ್ಣ ಬಿರುಕುಗಳು ಸಹ 
ಕಂಪನದಿಂದಲೇ ಎಂದು ದೃಢಪಡಿಸಿ ಈ ಮನೆಗೆ” ಸೂಕ್ಷ ಪರಿಹಾರ ನೀಡ 
ಬಹುದಾಗಿರುತ್ತದೆಂದು ತಿಳಿಸಿರುತ್ತಾರೆ. 

> ಅಲ್ಲದೇ ಶ್ರೀಮತಿ ಗಂಗಮ್ಮ ಕೋಂ ಶ್ರೀ ಪುಟ್ಟಸ್ವಾಮಿಗೌಡ ರವರ 
ಮನೆಯು ಕೇವಲ 60 ಮೀ. ದೂರದಲ್ಲಿದ್ದು, ಸದರಿ" ಮುವರು ಮನೆಯ 
ಸುರಂಗ ನಿರ್ಮಾಣದಿಂದ ಬಿರುಕುಗಳು. ಬ್ರಾಸ್ಸಿಂಗ್‌ ನಿಂದಲೇ ಎಂದು 
ಅಂದಾಜಿಸಲು ಕಷ್ಟಕರ ಎಂಬ ಮಾಹಿತಿಯೊಂದಿಗೆ ಇವರಿಗೂ ಸಹ 
ಮನೆಯ ಬಿರುಕುಗಳನ್ನು ಸರಿ ಪಡಿಸಲು" ಸೂಕ್ತ--ಪರಿಹಾರ 'ಪಡೆಯಲ 
ಅರ್ಹರು ಎಂದು ತಿಳಿಸಿರುತ್ತಾರೆ. ; | 


ಇನ್ನುಳಿದ 15 ಮನೆಗಳ ಮಾಲೀಕರು ಅವರ ಮನೆಗಳಲ್ಲಿಯೂ ಬಿರುಕು 
ಬಿಟ್ಟಿರುವುದರಿಂದ. ಅವರ ಮನೆಗಳನ್ನು ಕಟ್ಟಿಸಿಕೊಡುವಂತೆ ಒತ್ತಾಯಿಸಿ | 
ಕಾಮಗಾರಿಯನ್ನು ಮುಂದುವರಿಸದಂತೆ ಅದ್ಮಿಪಡಿಸಿ 'ಸ್ಥಗಿತಗೊಳಿಸಿರುತ್ತಾ. 

ಲೋಕೋಪಯೋಗಿ ಅಧಿಕಾರಿಗಳೊಂದಿಗೆ ಮನೆಗಳನ್ನು ಜಂಟಿ ಪರಿವೀಕ್ಷಣೆ 
ಮಾಡಲಾಗಿದ್ದು ಮನೆಗಳ ನಿರ್ಮಾಣ / ಪರಿಹಾರದ ಸಲುವಾಗಿ ತಗಲುವ 
ಅಂದಾಜುಗಳಿಗೆ ಲೋಕೋಪಯೋಗಿ ಇಲಾಖೆಯಿಂದ ದೃಢೀಕರಣ ಪಡೆದು, 
ಅನುಮೋದನೆ ಮಂಜೂರಾತಿಯಾದ ನಂತರ ಪರಿಹಾರ ನೀಡುವ ಸಂಬಂಧ 
ನಿಯಮಾನುಸಾರ ಮುಂದಿನ ಅಗತ್ಯ ಕ್ರಮ ವಹಿಸಲಾಗುವುದು. 


ಇ) ಈ ಯೋಜನೆಯಿಂದಾಗಿ 
' ತಾಲ್ಲೂಕಿನಲ್ಲಿ 
ನಾಶವಾದ ಮರಗಳೆಷ್ಟು; ಅರಣ್ಯ 
ನಾಶದ ಬದಲಿಗೆ ಈ “ಭಾಗದಲ್ಲಿ 
| 2016-17 ಮತ್ತು 2017- 18ನೇ 
ಸಾಲುಗಳಲ್ಲಿ ಎಷ್ಟು ಮರಗಳನ್ನು 


ಸಕಲೇಷಪುರ 


ನೆಡಲಾಗಿದೆ i ಮತ್ತು 
ನೆಡಲಾಗಿದೆ 
ವಿವರ ನೀಡುವುದು) 


' ಎಕರೆ ಸರ್ಕಾರಿ ಗೋಮಾಳ ಪ್ರದೇಶದಲ್ಲಿ 61-31ಎಕರೆ / ಗುಂಟಿ ಭೂಮಿಯನ್ನು 
(ಸಂಪೂರ್ಣ 


"ಇಲಾಖೆಯವರು ಸೂಚಿಸಲಾದ ರೂ.35. 52 ಲಕ್ಷ ಮೊತ್ತವನ್ನು ದಿನಾಂಕ 


ಎತ್ತಿನೆಹೊಳಿ "ಸಮಗ ಫಡಾಹಾವ ನೀರಿನ ಯೋಜನೆಯ ಪಾದ 
ಹಂತದ "ಕಾಮಗಾರಿಗೆ 13.93ಹೆ ಅರಣ್ಯ ಪ್ರದೇಶವು ಅವಶ್ಯವಿದ್ದು, ಒಟ್ಟು 4995 
ಮರಗಳಲ್ಲಿ ಈವರೆಗೆ 3967 ಮರಗಳನ್ನು ಕಡಿಯಲಾಗಿದೆ ಯೋಜನೆಗೆ 
ಅಪಶ್ಯವಿರುವ 13.93ಹೆ ಅರಣ್ಯ' ಭೂಮಿಗೆ pe ಅರಸೀಕೆರೆ ' ತಾಲ್ಲೂಕು, 
ಗಂಡಸಿ ಹೋಬಳಿ, ಬಾಗೇಶಪುರ ಗ್ರಾಮದ ಸರ್ವೇ ನಂ.195 ರಲ್ಲಿ 351- 21 


ಅರಣ್ಯ ಇಲಾಖೆಗೆ Compensatory afforestation’ ಸಲುವಾಗಿ 


ನೀಡಲಾಗಿದ್ದು, ದಿನಾಂಕ:22.5.2017 ರಂದು ಮ್ಯುಟೇಶನ್‌ ರಿಜಿಸ್ಟರ್‌ ಆಗಿರುತ್ತದೆ. 
ಕಡಿಯಲಾದ ಮರಗಳ ಬದಲಿಗೆ ಸಸಿ ನೆಟ್ಟು ಪೋಷಣೆ ಮಾಡಲು ಅರಣ್ಯ 


30.03.2016 ರಂದು ಅರಣ್ಯ ಇಲಾಖೆಗೆ ಬಿಡುಗಡೆ ಮಾಡಲಾಗಿದೆ. 


ಖಿ |. 
ಸಂಖ್ಯೆ: ಜಸಂಇ 31 ಡಬ್ರ್ಯೂಎಲ್‌ಎ 2018 


NM 
(ಡಿ.ಕಿ. ತವಿಲ್‌ 
ಜಲ ಸಂಪನ್ಮೂಲ ಸಚಿವರು 


